ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ತೆ ಗುರುತಿನ ಪ್ರಶ್ನೆ ಸಂಖ್ಯೆ : ೦6 
ಮಾನ್ಯ ಸದಸ್ಯರ ಹೆಸರು : ಶ್ರೀ ಪ್ರದೀಪ್‌ ಶೆಟ್ಟರ್‌ 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


25-೦೭2-೭2೦೭೨ 
ಸಮಾಜ ಕಲ್ಯಾಣ ಮತ್ತು ಹಿಂದುಆದ ವರ್ಗಗಳ ಕಲ್ಯಾಣ 


ಸಚಿವರು 


ಪಶ್ನೆ 


ಉತ್ತರ 


ಧಾರವಾಡ, "ಗೆದಗೆ, ಹಾವೇರಿ 
ಜಲ್ಲೆಗಳಗೆ ಗಾಮೀಣ ಭಾಗದ 


ಮಕಳಗೆ ಪಮ್ಲಾಸಂಗಕಾಗಿ- 
K- ಬ ko 


ಪಸತಿ ನಿಲಯಗಳ ನಿರ್ಮಾಣ 
ಮಾಡಲು 
ಜಡುಗಡೆಯಾಗಿರುವ 
ಅನುದಾನವೆಷ್ಟು: 


ಧಾರವಾಡ ಗದಗ ಪುತ್ತ ಹಾಪೇರ ಇಕ್ಷಗತ್ತ ಸಮಾನ ಇವ್ಯಾಣ 
ಇಲಾಖೆಯ ವತಿಯಿಂದ ಬಾಡಿಗೆ ಕಣ್ಣಡಗಳಲ್ಲ ನಡೆಸುತ್ತಿರುವ ಪರಿಶಿಷ್ಠ" 
ಜಾತಿಯ ಸರ್ಕಾರಿ ವಿದ್ಯಾರ್ಥಿ ನಿಲಯಗಳಗೆ ಕಳೆದ ಮೂರು ವರ್ಷಗಳಲ್ಲ 
ಸ್ವಂತ ಕಟ್ಟಡ ನಿರ್ಮಾಣ ಕಾಮಗಾರಿಗಳನ್ನು ಕರ್ನಾಟಕ ವಸತಿ ಶಿಕ್ಷಣ 
ಸಂಸ್ಥೆಗಳ ಸಂಘದ ವತಿಯುಂದ ಕೈಗೊಳ್ಳಲು ಮಂಜೂರಾತಿ ನೀಡಲಾಗಿರುತ್ತದೆ. 


[al 
ಕಾಮಗಾರಿಗಳ ಪ್ರಗತಿ ವಿವರ ಈ ಕೆಳಕಂಡಂತಿರುತ್ತದೆ. 


ರೂ.ಲಕ್ಷಗಳಲ್ಪ 
ಕ. ವಿದ್ಯಾರ್ಥಿ ಅಂದಾಜು | ಕಾಮಗಾರಿಯ ಪ್ರಸ್ತುತ 
ಸಂ.) ನೆ | ವರ್ಷ [ ನಿಲಯದ ಪವರ | ಮೊತ್ತ ಹೆಂತ 
ಸರ್ಕಾರಿ ಮೆಟ್ರಕ್‌ ತಳಪಾಯದ ಮಣ್ಣು 
ಪೂರ್ವ ಅಗೆಯುವ 
ಬಾಲಕೀಯರ ಕಾಮಗಾರಿ 
1. ವಸತಿ ನಿಲಯ, | 439.೦೦ ಪ್ರಗತಿಯಣ್ಲದೆ. 
ಉಣಕಲ್‌ ಕ್ರಾಸ್‌, ' 
ಹುಬ್ಬಳ್ಳಿ 
ಧಾರವಾಡ 2೦೭೦| ತಾಲ್ಲೂಕು. ತ 
-21 ಸರ್ಕಾರಿ ಮೆಟ್ರಕ್‌ | ಪ್ಲಿಂತ್‌ ಕಾಮಗಾರಿ 
ಪೂರ್ವ ಬಾಲಕರ | ಪ್ರಗತಿಯಲ್ಲದೆ. 
ವಿದ್ಯಾರ್ಥಿ ; 
2. . ನಿಲಯ, 2೦8.೦೦ 
ದಮಮ್ಮಮಾಡ,: 
3S ಕಲಘಟಗಿ | 
ತಾಲ್ಲೂಕು. ” 
ಸರ್ಕಾರಿ ವಾಡ್‌ " 1 ನೆಲ ಮಹಡಿ ಇಲ್ಲಗೆ 
ಸಂತರದ "| ಕೆಟ್ಟಡ, ಮೊದಲನೇ 
ಬಾಲಕಿಯರ _ ಮಹಡಿ ಕಾಲಂ 
| 2೦18 ವಿದ್ಯಾರ್ಥಿ , ಕಾಮಗಾರಿ 
3. |« ಗದಗ ] 358.೦೦ 
- -19 ನಿಲಯ, ಪ್ರಗತಿಯಲ್ಲಿದೆ. .' 
' § ಲಕ್ಷೇಪ್ಪರ, ‘ oo 
ಪಿರಹಣ್ಟ " 
ತಾಲ್ಲೂಕು. HN 


ಈ MS ರೀತಿ 
ಅಡುಗಡೆಯಾಗಿರುವ 
ಅನುದಾನದಣ್ಲ ಕಾಮಗಾರಿಗಳ 
ಪ್ರಗತಿಯು _ ಯಾವ 
ಹೆಂತದಲ್ಪದೆ; 


ಸರ್ಕಾರಿ ಮೆಬ್ರಕ್‌ ಭೂಮಿಪೂಜೆ 
ನಂತರದ | ನೆರವೇರಿಸಿ 
4. P ಬಾಲಕರ ವಸತಿ 679೨.೦೦ ಕಾಮಗಾರಿ, 
ನಿಲಯ. ಪ್ರಾರಂಭಸಬೇಕಾಗಿದೆ. 
ನರಗುಂದ ಟೌನ್‌. 
2೦೭೦ 
pS ಸರ್ಕಾರಿ ಮೆಟ್ರ್ಟಕ್‌- ಭೂಮಿಪೂಜೆ 
ನಂತರದ - ನೆರವೇರಿಸಿ 
> ಬಾಲಕರ ವಸತಿ ಕಾಮಗಾರಿ 
ಈ ಸಿ 6ಡವ.೦೦ 
- ನಿಲಯ, ಪ್ರಾರಂಭಸಖೇಕಾಗಿದೆ. 
ಮುಂಡರಗಿ 
ಟೌನ್‌. 
ಕಟಡ ಕಾಮಗಾರಿ 
ಸರ್ಕಾರಿ ಮೆಟ್ರಕ್‌ Kl We 
ಘಿ ಪೂರ್ಣಗೊಂಡಿದ್ದು, 
ಪೂರ್ವ ಬಾಲಕರ ಸ 
ಟ್ರ 2೦18 ES ಹ ಸಂಪರ್ಕ ರಸ್ತೆ 
; ದಾರಿ 514. 
io x ನಿರ್ಮಾಣ 
ನಿಲಯ, ಬ್ಯಾಡಗಿ 
ಕಾಮಗಾರಿ 
ಬಲೌನ್‌. 
ಪ್ರಗತಿಯಲ್ಲದೆ. 
ಸರ್ಕಾರಿ ಮೆಟ್ರಕ್‌ ಪ್ಲಿಂತ್‌ ಹಂತದೆವರೆಣೆ 
ನಂತರದ ಕಾಲಂ ಕಾಮಗಾರಿ 
y ಬಾಲಕರ ಪ್ರಗತಿಯಲ್ಲದೆ. 
7. | ಹಾವೇರಿ 670.೦೦ 
್ಸ ವಿದ್ಯಾರ್ಥಿನಿಲಯ. 
ರಾಣೇಬೆನ್ನೂರ 
2೦೭೦ ಟೌನ್‌. 

21 ಸರ್ಕಾರಿ ಮೆಟ್ರಕ್‌ ತಳಪಾಯದ ಮಣ್ಣು 
ಸಂತರ ಬಾಲಕರ ಅಗೆಯುವ 
ವಿದ್ಯಾರ್ಥಿನಿಲಯ, ಕಾಮಗಾರಿ 

8. 700.೦೦ ‘ 
ಅಕ್ಕಿಆಲೂರು, ಪ್ರಗತಿಯಲ್ಪಿದೆ. 
ಹಾನಗಲ್‌ 
ತಾಲ್ಲೂಕು. 
ಹಿಟ್ಟು | 4290.0೦ 


ಈ ಸಂಬಂಧವಾಗಿ, ಮಂಜೂರಾತಿ ' ಮೊತ್ತಕ್ಕೆ ಅನುಗುಣವಾಗಿ 
ಒಲ್ಲಾರೆಯಾಗಿ ಅನುದಾನವನ್ನು ಕನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘಕ್ಷೆ 
ಅಡುಗಡೆ' ಮಾಡಲಾಗುತ್ತಿದ್ದು, ವಿದ್ಯಾರ್ಥಿ ಸಿಲಯವಾರು ಅನುದಾನ ಅಡುಗಡೆ 
ಮಾಡುತ್ತಿರುವುದೆಲ್ಲ. ) 


ಇ) 


ವಸತಿ ನಿಲಯಗಳ ಗುಣಮಟ್ಟ 
ಸುಭಾರಿಸಲು ಸರ್ಕಾರ 
ಕೈಗೊಂಡ ಕ್ರಮಗಳೇನು? 


ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ರಾಜ್ಯದಲ್ಲ' 1867 ಪರಿಶಿಷ್ಟ 
ಜಾತಿ ಸರ್ಕಾರಿ ವಿದ್ಯಾರ್ಥಿ ನಿಲಯಗಳನ್ನು ನಡೆಸಲಾಗುತ್ತಿದೆ. ಸದರಿ ವಿದ್ಯಾರ್ಥಿ 
ನಿಲಯಗಳ ಕಟ್ಟಡದ ವಿವರಗಳು ಈ ಕೆಳಕಂಡಂತಿದೆ. ' 


ಒಟ್ಟು ಷ್ಟ ೦ತ ಬಾಡಿಗೆ! | ನಿರ್ಮಾಣ | ನಿವೇಶನ ನಿವೇಶನ 
ವಿದ್ಯಾರ್ಥಿ | ಕಟ್ಟಡ | ಬಾಡಿಗೆ | ಹಂತ | ಲಭ್ಯತೆ | ಗುರುತಿಸಿರುವ 
ನಿಲಯಗಳು ರಹಿತ | 
| ಕಟಡ | 
[x1 a 
1867 1574 ೨೨8 | 155 94 44 
1 


ನಿವೇಶನ ಲಭ್ಯವಿರುವ ೨4 ವಿದ್ಯಾರ್ಥಿ ನಿಲಯಗಳಗೆ ಪ್ರಸಕ್ತ ಸಾಅನಲ್ಲ 
ಅನುದಾನ ಲಭ್ಯತೆಗೆ ಅನುಗುಣವಾಗಿ ಪ್ರಂತ ಕಟ್ಟಡಗಳನ್ನು ನಿರ್ಮಾಣ 
ಮಾಡಲು ಕ್ರಮವಹಿಸಲಾಗುತ್ತಿದೆ. ಇನ್ನು ಆದ 44 a ಸಿಲಯಗಳಗೆ 
ಗುರುತಿಸಿರುವ ನಿವೇಶಸಗಳನ್ನು ಇಲಾಖೆಯ ವಶಕ್ಕೆ ಪ ಪಡೆದು, ಅನುದಾನ 
ಲಭ್ಯತೆಯನ್ನು ಆಧರಿಸಿ ಸ್ವಂತ ಕಟ್ಟಡಗಳನ್ನು ನಿರ್ಮಾಣ ಮಾಡಲು 
ಶೆಮವಹಿಸಲಾಗುವುದು. 


ಮುಂದುವರೆದು, ಸ್ತಂತ ಕಟ್ಟಡಗಳಲ್ಲ ನಡೆಯುತ್ತಿರುವ. ವಿದ್ಯಾರ್ಥಿ 
ನಿಲಯಗಳಲ್ತ ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯೆಗೆ ಅನುಗುಣವಾಗಿ ಹೆಚ್ಚುವರಿ 
ವಾಸದ ಕೊಠಡಿ! ಶೌಚಾಲಯ/ಸಾ ್ಲಿನಗೃಹಗಳನ್ನು ನಿರ್ಮಾಣ ಮಾಡಲು ಕ್ರಮ 
ಕೈಗೊಳ್ಳಲಾಗುತ್ತಿದೆ. ಸ್ಥ ಸಳಾವಕಾಶ, ಲಭ್ಯವಿಲ್ಲದೇ ಇದಲ. ಅಗತ್ಯ ಮೂಲಭೂತ 
ಸೌಲಭ್ಯಗಳುಚ್ಛ ಬಾಡಿಗೆ 'ಕಟ್ಟಡಗಳಲ್ಪ ಹೆಚ್ಚುವರಿ A ವಾಸ್ಪವ್ಯ, 
ಕಲ್ಪಸಲು ಕ್ರೆಮವಹಿಸಲಾಗುತ್ತಿದೆ. 


ಸಕಇ 164 ಪಕವಿ 2೦೦೭೭ 


(ಹಶೋಟ ಫ್ರೀ ಪೂಜಾರಿ) 
ಸಮಾಜ ಕಲ್ಯಾ ತ್ಸು ಹಿಂದುಆಅದ ವರ್ಗಗಳ 
ಫಭ್ಯಾನ ಸಚಿವರು. ; 


4 


